ಕರ್ನಾಟಕ ವಿಧಾನ ಪರಿಷತ್ತು 


144 ನೇ ಅಧಿವೇಶನ 2021 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ. 375 
ಮಾನ್ಯ ಸದಸ್ಯರ ಹೆಸರು ತ್ರೀ. ಕೆ. ಪ್ರತಾಪಚಂದ್ರ ಶೆಟ್ಟಿ 
(ಸ್ಥ ಳೀಯ ಸಂಸ್ಥೆಗಳ ಕ್ಷೇತ್ರ) 
ಉತ್ತರಿಸುವ ದಿನಾಂಕ : 15-09- 2021 
ಉತ್ತರಿಸುವ ಸಚಿವರು ಮಾನ್ಯ ಲೋಕೋಪಯೋಗಿ ಸಚಿವರು 
ಕ್ರಸಂ ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ "ಕಳೆದ 3" `'ವರ್ಷಗಳಲ್ಲಿ "ಮಂಜೂರಾದ [ರಾಜ್ಯದ 208-19, 2019-20 ನ್‌್‌ ರ ಸಾಲಿನಲ್ಲಿ 


ಕಿರು ಹಾಗೂ ಬೃಹಶ್‌ ಸೇತುವೆಗಳ ಸಂಖ್ಯೆ ಎಷ್ಟು; 
ಅವುಗಳಲ್ಲಿ ಎಷ್ಟು ಸೇತುವೆಗಳು ಪೂರ್ಣಗೊಂಡಿದೆ; 
ಬಾಕ ಇರುವ ಸೇತುವೆಗಳ ಸಂಖ್ಯೆ ಎಷ್ಟು 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


ಒಟ್ಟು 565 ಸೇತುವೆಗಳನ್ನು ಕೈಗೊಳ್ಳಲಾಗಿದ್ದು, ಇವುಗಳಲ್ಲಿ 484 ಕಿರು 
ಸೇತುವೆಗಳು ಹಾಗೂ 81 “ಬೃಹತ್‌ ಸೇತುವೆಗಳು ಇರುತ್ತವೆ. ಇದರಲ್ಲಿ 
227 ಸೇತುವೆಗಳು ಪೂರ್ಣಗೊಂಡಿರುತ್ತವೆ. 


ಜಿಲ್ಲಾವಾರು .ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


k 


೧ ₹ಮೇ `ಡೂರದ್‌`ದಾರಿಯನ್ನು`ಕಷಲ2 
ಕಿಮೀ ಗೆ ಕಡಿಮೆಗೊಳಿಸುವ ಕುಂದಾಪುರ- 
ಗಂಗೊಳ್ಳಿ ಸೇತುವೆ ರಚನೆ ಪ್ರಸ್ತಾವನೆ ಸರ್ಕಾರದ 


.| ಮುಂದಿಡೆಯೇ; ಇದ್ದಲ್ಲಿ, ಸೇತುವೆಯ ಅಂದಾಜು 


ವೆಚ್ಚವೆಷ್ಟು ಯಾವ ಕಾಲಮಿತಿಯಲ್ಲಿ ಸೇತುವೆ 


ಪೂರ್ಣಗೊಳಿಸಲಾಗುವುದು; 


ಉಡುಪಿ ಜಿಲ್ಲೆ ಕುಂದಾಪುರ ತಾಲ್ಲೂಕಿನ ಕುಂದಾಪುರ -ಗಂಗೊಳ್ಳ 
ಸೇತುವೆ ಕಾಮಗಾರಿಯನ್ನು ರೂ.120.00 ಕೋಟೆಗಳ ರೇಖಾ 
ಅಂದಾಜು ಮೊತ್ತದಲ್ಲಿ. ನಿರ್ಮಾಣ ಮಾಡುವ ಪ್ರಸ್ತಾವನೆಯು 
ಪರಿಶೀಲನೆಯಲ್ಲಿರುತ್ತದೆ. 


' 


ಇ) 


ಂದಾಪುರಕ ತಾಲ್ಲೂ ವಾರಾಹಿ "ನದಿಗೆ 


ee ತಾಲ್ಲೂಕಿನ''ನಾರಾಜ`'ನದಿಗ`ಸ್‌ಡ್‌ ಎಂಬಲ್ಲಿ 


ಕಂಡ್ಲೂರಿನಲ್ಲಿ ನಿರ್ಮಿಸಲಾದ ರಾಜ್ಯ ಹೆದ್ದಾರಿಯಲ್ಲಿನ 
ಸೇತುವೆಯು ಶಿಥಿಲಾವಸ್ಥೆಯನ್ನು ತಲುಪಿಸಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ, 
ಸೇತುವೆಯ ಪುನರ್‌ ನಿರ್ಮಾಣದ ಬಗ್ಗೆ ಸರ್ಕಾರದ 
ಕ್ರಮವೇನು? 


ಸಂಖ್ಯೆ ಲೋಇ £-251 ಇಎಪಿ 2021 


ಎಂಬಲ್ಲಿ ಸೇತುವೆ ರಚನೆಯು ಯಾವ ಹಂತದಲ್ಲಿದೆ; | ರಚನೆಯು ಲೆಕ್ಕಶೀರ್ಷಿಕೆ 5054-NABARD RIDF - XXVII 
ಮತ್ತು ಯಾವ ಯೋಜನೆಯಡಿ | (9/469) ಯೋಜನೆಯಡಿ ರೂ.1650.00 ಲಕ್ಷಗಳ ' ಪ್ರಸ್ತಾವನೆಯು 
. ಮಂಜೂರಾಗಿರುತ್ತದೆ; ಈ ಕಾಮಗಾರಿಯ ಪರಿಶೀಲನೆಯಲ್ಲಿದೆ. 
ಅಂದಾಜು ಮೊತ್ತವೆಷ್ಟು ಈ ಕಾಮಗಾರಿಯನ್ನು 
ಯಾವಾಗ ಪ್ರಾರಂಭಿಸಲಾಗುವುದು; (ಆದೇಶ 
ಪ್ರತಿಯನ್ನು ಒದಗಿಸುವುದು) oo 
ಂದಾಪುರ ತಾಲ್ಲೂ `ವಾರಾಜನದಗPRAMC ವತಿಯಿಂದ ಗುರುತಿಸಲ್ಪಟ್ಟರುವ 3 ಬೃಹತ್‌ ಸಪಪ] 


ದುರಸ್ತಿ/ಪುನಶ್ನೇತನ ಕಾಮಗಾರಿಗಳ ಪಟ್ಟಿಯಲ್ಲಿ ಉಡುಪಿ ಜಿಲ್ಲೆ, 
ಕುಂದಾಪುರ ತಾಲ್ಲೂಕಿನ, ವಾರಾಹಿ ಸದಿಗೆ ಕಂಡ್ಹೂರಿನ ಹತ್ತಿರ ರಾಜ್ಯ 


ಹೆದ್ದಾರಿ-52 ರ ಸರಪಳಿ 7850 ಕಿ.ಮೀ ಯಲ್ಲಿ ಸೇತುವೆ 
ದುರಸ್ತಿ/ಪುನಶ್ನೇತನನಿರ್ಮಾಣ ಕಾಮಗಾರಿ ಕೈಗೊಳ್ಳಲು ಶಿಫಾರಸ್ಸು 


ಮಾಡಲಾಗಿದೆ. 

ಸದರಿ ಸೇತುವೆಯ ದುರಸ್ವಿ/ಪುನಶ್ನೇತನ/ಪುನರ್‌ ನಿರ್ಮಾಣ 
ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಕೆ.ಆರ್‌.ಡಿ.ಸಿ.ಎಲ್‌: ವತಿಯಿಂದ 
ಎಂಪ್ಯಾನಲ್‌ ಆಗಿರುವ ಸಮಾಲೋಚಕರಾದ ಮೆಃ ಬಾದ್ಯ 
ಎಂಜಿನಿಯರಂಗ್‌ ಸರ್ಲೀಸಸ್‌ ಪ್ರೈ. ಲಿಮಿಟೆಡ್‌ ರವರಿಗೆ ಸೇತುವೆ 
ಅನುಷ್ಠಾನಕ್ಕೆ ಅಗತ್ಯವಾಗಿರುವ. ವಿಸ್ತೃತಾ ಯೋಜನಾ ವರದಿ 


ತಯಾರಿಸ ha ಕಲ್ಲ ವಹಿಸಲಾಗಿರುತ್ತದೆ. 
Wy 


(ಸಿ.ಸಿ. ಪಾಟೀಲ್‌) 
' ಲೋಕೋಪಯೋಗಿ ಸಚಿವರು 


pa 


ಅನುಬಂಧ-1 


ಜಿಲ್ಲೆಗಳ ಹೆಸರು ಬೃಹತ್‌ ಸೇತುವೆಗಳ| ಕಿರು ಸೇತುವೆಗಳ ಸೂರ್ಯವು 


CS SE EL ES ES 7 

NS EL EL NS SS NS 
OE. EE NL EL NS NS 
ON EL SS NS LL 


Uf 


[) 
a 
ನ 
ಜು) 
ಸ 
| 


[ 


E 
Dili 
[2 


Llu 


| 

[i 

ಬ] 

EY 

ಬ 

Nl 
| =I 
Kl] ಟು] | al ul 3} | 
| l 


ES SN 
2ಬಿ | 3 
Be OOO} 

24 [ಬಾಗಲಕೋಟಿ | 

[25 ದಾ ಣಗೆರೆ 


1 
RL 
ECS 
0 
0] 


wl l ~~] 

K] Ol tal 
[EN 
pe ಎ 


[ 

ದಾ 

Gl © 

[2 

00! | tl byl 


sl 
pe ಈ 
Ke 


